d 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2. ಸದಸ್ಯರ ಹೆಸರು 


ಆ. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಜಿವರು 


122೨ (1425) 

ಶ್ರೀ ಹೆಚ್‌.ಎಂ.ರಮೇಶ್‌ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು 
19-03-2020 

ಮಾನ್ಯ ಮುಖ್ಯಮಂತ್ರಿಗಳು. 


_] ಪ್ರಶ್ನೆ ಉತ್ತರ 
ಅ) |ಚಿಂಗಳೂರು ನಗರದಲ್ಲಿ ಪಸುತ ಬೆಂಗಳೊರು ಮೆಟ್ರೋ ರೈಲು 
ಯಾವ ಯಾವ ಮಾರ್ಗದಲ್ಲಿ | ಯೋಜನೆ ಹಂತ-1ರಲ್ಲಿ ಎರಡು ಕಾರಿಡಾರ್‌ಗಳನ್ನು 
ಮೆಟ್ರೋ ರೈಲುಗಳು ಸಂಚರಿಸುತ್ತಿವೆ; ಒಳಗೊಂಡಿರುತ್ತದೆ.ಪೂರ್ವ-ಪಶ್ಲಿಮ ಕಾರಿಡಾರ್‌ 
18.10 ಕಿ.ಮೀ. ಬೈಯ್ಯಪುನಹಳ್ಳಿಯಿಂದ 
ಮೊದಲುಗೊಂಡು ಮೈಸೂರು ರಸ್ತೆ ಟರ್ಮಿನಲ್‌ನಲ್ಲಿ 
ಕೊನೆಗೊಳ್ಳುತ್ತದೆ. ಉತ್ತರ-ದಕ್ಷಿಣ ಕಾರಿಡಾರ್‌ಗಳ ಉದ್ದ 
24.20 ಕಿ.ಮೀ. ನಾಗಸಂದದಿಂದ ಮೊದಲುಗೊಂಡು 
ಯಲಚೇನಹಳ್ಳಿಯಲ್ಲಿ ಕೊನೆಗೊಳ್ಳುತ್ತದೆ. 
ಈ ಇವಗ್‌್ನ ಪಾದನ ಸಂಚರಿಸುವ ಪ ನನ ಸಮಾನ ಪಯಾಣ ಸಂಖ್ಯೆ 
ಸಾರ್ವಜನಿಕರ. ಸಂಖ್ಯೆ ಎಷ್ಟು; ಸರಾಸರಿ 4 ಲಕ್ಷಗಳು. ಈ ಯೋಜನೆಯಿಂದ ಬರುವ 


ಇದರಿಂದ ಬಿ.ಎಂ.ಆರ್‌.ಸಿ.ಎಲ್‌ಗೆ 
ಬರುವ ವಾರ್ಷಿಕ ಆದಾಯ ಎಷ್ಟು; 
ಪ್ರಸ್ತುತ ಈ ಯೋಜನೆಗೆ ಯಾವ 


ಯಾವ ಸಂಸ್ಥೆಗಳಿಂದ ಹಣವನ್ನು 
ಪಡೆಯಲಾಗಿದೆ; (ವಿವರ 
ನೀಡುವುದು) 


ವಾರ್ಷಿಕ ಆದಾಯ ಮತ್ತು ವಿವಿಧ ಸಂಸ್ಥೆಗಳಿಂದ 
ಪಡೆಯಲಾದ ಹಣದ ವಿವರಗಳು ಕೆಳಕಂಡತಿವೆ: 

ವಾರ್ಷಿಕ ಆದಾಯ: 

2018-19 ನೇ ಸಾಲಿನಲ್ಲಿ — 354.5] ಕೋಟಿಗಳು 
2019-20ನೇ(ಫೆಬ್ರವರಿ ಅಂತ್ಯದವರೆಗೆ) -358.09 ಕೋಟಿಗಳು 


ಸಂಸ್ಥೆಗಳಿಂದ ಹಣ ಪಡೆದ ವಿವರ: 


ಕ 
EE A 
1 |ಫ್ರೆಂಚ್‌ ಡೆವಲೆಪ್‌ ಮೆಂಟ್‌ 873.29 
ಏಜೆನ್ಸಿ (AFD) 
2 | ಜಪಾನ್‌ ಇಂಟರ್‌ 3208.10 
ನ್ಯಾಷನಲ್‌ 
ಕೋ-ಆಪರೇಷನ್‌ 
ಏಜೆನ್ಸಿ ICA) 
3 ಹುಡ್ಕೊ 650.00 
4 |ಕೆ.ಯು.ಐ.ಡಿ.ಎಫ್‌.ಸಿ 34.18 


ಇ) 1 ಮುಂದಿನ ಹಂತದಲ್ಲಿ ಯಾವ ಯಾವ ಜಿಂಗಳೊರು `` ಮೆಟ್ರೋ ರೈಲು ಹಂತ-2ರ 
ಮಾರ್ಗಗಳಲ್ಲಿ ಹೊಸದಾಗಿ ಮೆಟ್ರೋ ಯೋಜನೆಯು ಹಂತ-1ರ ನಾಲ್ಕು ವಿಸ್ತರಣೆ ಹಾಗೂ 
ರೈಲು ಯೋಜನೆಗಳನ್ನು ಎರಡು ಹೊಸ ಮಾರ್ಗಗಳನ್ನು ಒಳಗೊಂಡಿರುತ್ತದೆ. 
ಕೈಗೊಳ್ಳಲಾಗುವುದು;ಈ ಯೋಜನೆಗೆ ಹಂತ-2ರ ಯೋಜನೆಯು ಒಟ್ಟು 72.095 ಕಿ.ಮೀ. ಹಳಿ 
ನಿಗಮವು ಎಷ್ಟು ಹಣವನ್ನು ಉದ್ದವಿದ್ದು, 61 ನಿಲ್ದಾಣಗಳನ್ನು (49 ಎಲಿವೇಟೆಡ್‌ ಮತ್ತು 
ವಿನಿಯೋಗಿಸುತಿದೆ: 12 ಸುರಂಗಮಾರ್ಗ) ಹೊಂದಿದೆ. ಸದರಿ ಕಾಮಗಾರಿಯ 

> ಒಟ್ಟು ಅಂದಾಜು ವೆಚ್ಚ ರೂ.30,695 ಕೋಟಿಗಳಿರುತ್ತದೆ. 

ಈ) |ಈ ಯೋಜನೆಗೆ ಯಾವ ಈ ಯೋಜನೆಗೆ ಹೆಣವನ್ನು ಭಾರತ ಸರ್ಕಾರ 
ಯಾವ ಸಂಸ್ಥೆಗಳಿಂದ ಹಣವನ್ನು ಮತ್ತು ಕರ್ನಾಟಕ ಸರ್ಕಾರದಿಂದ ಪಡೆಯುವುದಲ್ಲದೇ 
ಪಡೆಯಲಾಗುವುದು? ವಿದೇಶ ಸಂಸ್ಥೆಗಳಾದ ಫ್ರೆಂಚ್‌ ಡೆವಲೆಪ್‌ಮೆಂಟ್‌ ಏಜೆನ್ಸಿ 


(AFD), ಯೂರೋಪಿಯನ್‌ ಇನ್‌ವೆಸ್ಟ್‌ಮೆಂಟ್‌ ಬ್ಯಾಂಕ್‌ 
(EIB), ಜಪಾನ್‌ ಇಂಟರ್‌ ನ್ಯಾಷನಲ್‌ ಕೋ-ಆಪರೇಷನ್‌ 
ಏಜೆನ್ಸಿ (1€A), ಏಷಿಯನ್‌ ಡೆವಲೆಪ್‌ಮೆಂಟ್‌ ಬ್ಯಾಂಕ್‌ 
(ADB) ಮತ್ತು ಏಷಿಯನ್‌ ಇನ್ನಾಸ್ಟಕ್ಷರ್‌ ಇನ್‌ವೆಸ್ಟ್‌ಮೆಂಟ್‌ 
ಬ್ಯಾಂಕ್‌ (IIB) ಸಂಸ್ಥೆಗಳಿಂದ ಪಡೆಯಲಾಗುವುದು. 


ಕಡತ ಸಂಖ್ಯೆ: ನಅಇ 82 ಪಿ.ಆರ್‌.ಜೆ 2020 


(ಬಿ.ಎಸ್‌. ಯಡಿಯೂರಪ್ಪ 
ಮುಖ್ಯಮಂತಿಗಳು 


